ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹಸರು [- 


ಶ್ರೀ ಸಲೀಂ ಅಹಮದ್‌ (ಸ್ಥಳೀಯ ಸಂಸ್ಥೆಗಳ ಸೇತು 


ಚುಕ್ತ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: | 


1951 


ಉತರಿಸಚೇಹಾದ ದಿನನರಕ 16.03.2022 
ಉತ್ತರಿಸಬೆಕಕಾದ ಸಚಿವರು :| ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 
ಕ್ರ. ಸಂ. ಪುಶ್ನೆ ಉತ್ತರ 


ಅ) ' | ರಾಜ್ಯದಲ್ಲಿ ವಸತಿ ರಹಿತರ 


ಮತ್ತು ನಿವೇಶನ ರಹಿತರ 
ಸರ್ವೇ ಕಾರ್ಯವನ್ನು 
ಮಾಡಲಾಗಿಡೆಯೇ ; 


ಆ) | ಮಾಡಿದಲ್ಲಿ ವಸತಿ ರಹಿತರ 
ಮತ್ತು ವಿಷೇಶನ ರಹಿತರ 
ಸಂಖ್ಯೆ ಎಷ್ಟು ; ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಹೌದು. | 
ನಗರ ಪ್ರದೇಶ: 2016-17 ನೇ ಸಾಲಿನಲ್ಲಿ ನಗರ ಸ್ಮಳೀಯ 
ಸಂಸ್ಥೆಗಳ ಮೂಲಕ ನಿವೇಶನ ರಹಿತ ಮತ್ತು ವಸತಿ ರಹಿತರ 


ಬೇಡಿಕ ಸಮೀಕ್ಷೆ ಕೈಗೊಂಡಿದ್ದು, ಅದರ ಪ್ರಕಾರ ಒಟ್ಟು 1329844 
ವಸೆತಿ/ನಿವೇಶನ ರಹಿತರಿರುವುದು ಕಂಡು ಬಂದಿರುತ್ತದೆ. 


ಗ್ರಾಖೀೀಣ ಪ್ರಡೇಶ:- 2017-18 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ 
ಪ್ರಧಾನ ಮಂತ್ರಿ ಆಖಾಸ್‌ ಯೋಜನೆ(ಗ್ರಾಮೀಣ) ಮಾರ್ಗ ಸೂಚಿ 
ಪ್ರಕಾರ ವಿವೇಶನ ರಹಿತ ಮತ್ತು ವಸತಿ ರಹಿತರ ಸಮೀಕ್ಷೆ 
ಕೈಗೊಳ್ಳಲಾಗಿದ್ದು, ಆ ಪ್ರಕಾರ 259081 ವಸತಿ/ನಿವೇಶಸ 


ರಹಿತರಿರುವುದು ಕಂಡು ಬಂದಿರುತ್ತದೆ. ವಿವರ ಕೆಳಕಂಡಂತಿದೆ. 


ರ ನಿವೇಶನ | ವಸಿ |. 
ಪುದೇಶ ರಹಿತ ರಹಿತ | ಒಟ್ಟು 
1 2 3 4 
ಗಾಮೀಣ 719190 | 1871691 | 2590881 
ವಗರ 1027657 | 302187 | 1329844 
ಒಟ್ಟು 1746847 | 2173878 | 3920725 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1 ರಲ್ಲಿ 
ಒದಗಿಸಲಾಗಿದೆ. 


ಇ) |ಸರ್ದೇ ಕಾರ್ಯ ಮಾಡದೆ 
ಇದಲ್ಲಿ, ಈ ಸರ್ವೆ 
ಕಾರ್ಯವನ್ನು ಸರ್ಕಾರ 
ಯಾವಾಗ ಕೈಗೊಳ್ಳುವುದು, 
ಮನೆಗಳನ್ನು ಮಂಜೂರು 


ಮಾಡುವಾಗ ಯಾವ 
ಮಾನದಂಡದ ಮೇಲೆ 
ಮಂಜೂರು 
ಮಾಡಲಾಗುತ್ತಿದೆ. 


ಈಗಾಗಲೇ 2018 ರಲ್ಲಿ ಸರೆ ಕಾರ್ಯವನ್ನು ಕೈಗೊಂಡಿದ್ದು, 
ಒಟ್ಟ್ಕಾರೆಯಾಗಿ 3920725 ಸಂಖ್ಯೆಯ ವಸತಿ ಮತ್ತು ನಿವೇಶನ 
ರಹಿತರಿರುವುದು ಕಂಡು ಬಂದಿರುತ್ತದೆ. 


ಈ ಕೆಳಕಂಡ ಮಾನದಂಡಗಳ ಮೇಲೆ ವಸತಿ ರಹಿತರಿಗೆ 


ವಸತಿ ಸೌಕರ್ಯ ಕಲ್ಪಿಸಲಾಗುತ್ತಿ ದೆ. 
* ಅರ್ಜಿದಾರರು ಕಡ್ಡಾಯವಾಗಿ ಮಹಿಳೆಯಾಗಿರಬೇಕು 
(ವಿವಾಹಿತ ಅಥವಾ ಏಕ ಮಹಿಳಾ ಒಡೆತನದ ಗೃಹಿಣಿ). 


ಮಾಜಿ ಯೋಧರು, ವಿಧುರರು, ಅಂಗವಿಕಲರು ಮತ್ತು 
ಹಿರಿಯ ನಾಗರಿಕರಾಗಿದ್ದಲ್ಲಿ ಪುರುಷರು ಸಹ 
ಅರ್ಹರಾಗಿರುತ್ತಾರೆ. 

*" ದೇವರಾಜ ಅರಸು ವಸತಿ ಯೋಜನೆಯ 4 ವಿಶೇಷ 
ವರ್ಗದಡಿ ಬರುವ ಎಲ್ಲಾ ಮಹಿಳೆಯರು ಹಾಗೂ 
ಪುರುಷರು ' ವಸತಿ ಸೌಕರ್ಯಪಡೆಯಲು 


ಅರ್ಹರಾಗಿರುತ್ತಾರೆ. 


« ಅರ್ಜಿದಾರರ ಕುಟಿಂಬವು ಆರ್ಥಿಕವಾಗಿ ಮತ್ತು 
ಸಾಮಾಜಿಕವಾಗಿ ಹಿಂದುಳಿದಿದ್ದು, ಬಡತನ ರೇಖೆಗಿಂತ 
ಕೆಳಗಿರಬೇತಕು. ' ಖು 

* - ಅರ್ಜಿದಾರರು ಅಥವಾ ಕುಟುಂಬದ: ಯಾವುದೇ ಸದಸ್ಯರ 

"ಹೆಸರಿನಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ 
ಮನೆಯನ್ನು ಹೊಂದಿರಬಾರದು. ಶಿಥಿಲಗೊಂಡ. ಮನೆ 
ಅಥವಾ ಗುಡಿಸಲಿನಲ್ಲಿ ವಾಸಿಸುತ್ತಿರುವವರು ಮಾತ್ರ 
ಅರ್ಹರಾಗಿರುತ್ತಾರೆ. 

*« ಅರ್ಜಿದಾರರು ಸ್ವಂತ ನಿವೇಶನ ಹೊಂದಿದ್ದು ನಿವೇಶನಕ್ಕೆ 
ಸಂಬಂಧಿಸಿದಂತೆ ಖಾತೆ ಹೊಂದಿರಬೇಕು (ಪಾರಂಪರಿಕ 
ಅರಣ್ಯ ಹಕ್ಕುಗಳ ಕಾಯ್ದೆಯನ್ವಯ ಜಿಲ್ಲಾ ಸಮಿತಿಯಿಂದ 
ನೀಡಲಾದ ಹಕ್ಕು ಪತ್ರ ಪಡೆದಿದ್ದಲ್ಲಿ ವಸತಿ ಸೌಕರ್ಯ 
"ಪಡೆಯಲು ಪರಿಗಣಿಸಬಹುದಾಗಿದೆ). ' 

*« ಬೇರೆ ಯಾವುದೇ ಯೋಜನೆ/ಇಲಾಖೆಯಿಂದ . ಈಗಾಗಲೇ 
ವಸತಿ ಸೌಲಭ್ಯ ಪಡೆದಿರಬಾರದು. 


ನಾ 


ಅತೀ ಹಿಂದುಳಿದ ಅಲೆಮಾರಿ 
ಜನಾಂಗದವದಿಗೆ. 


ಇದುವರೆಗೂ 


| ಮನೆಗಳನ್ನು 


: | ಮಾಡಲಾಗಿದೆ? 


(ಜಿಲ್ಲಾವಾರು 


| ನೀಡುವುದು) 


ಎಷ್ಟು 
ಮಂಜೂರು 


ಮಾಹಿತಿ 


y- 


ಅಲೆಮಾರಿ/ಅರೆ ಅಲೆಮಾರಿ ವರ್ಗಕ್ಕೆ ಸೇರಿದ ವಸತಿ 
ರಹಿತರಿಗೆ ಸರ್ಕಾರವು 2010-11 ರಿಂದ 'ಈಪರೆಗೆ 36242 
ಮನೆಗಳನ್ನು ಮಂಜೂರು ಮಾಡಲಾಗಿರುತ್ತದೆ. ಈ ಷೈಕಿ 11198|- 
ಮನೆಗಳು ಪೂರ್ಣಗೊಂಡಿರುತ್ತವೆ. 5264 ಮನೆಗಳು ವಿವಿಧ 
ಹಂತದಲ್ಲಿ ಪ್ರಗತಿಯಲ್ಲಿರುತ್ತವೆ. 17384 ಮನೆಗಳು ಇನ್ನೂ 
ಪ್ರಾರಂಭವಾಗಬೇಕಿರುತ್ತವೆ. ಇನ್ನುಳಿದಂತೆ 2396 ಮನೆಗಳು 
| ವಿವಿಧ ಕಾರಣಗಳಿಂದ ರದ್ದುಗೊಂಡಿರುತ್ತವೆ. 


ಜಿಲ್ಲಾವಾರು ವಿವರವನ್ನು ಅನುಬಂದ-2 ರಲ್ಲಿ 
ಒದಗಿಸಲಾಗಿದೆ. 


ಸಂಖ್ಯೆ :ಬಿಇ 152 ಹೆಚ್‌ಎಎಂ 2022 


CT A 
(ವಿ.ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಸ Rural and Urban. Hous 


and Site less 4 


Total Siw 
[less (316) 


ond — wos 
loa 30007 


13809 
: 27755 


3546 78406 
13841] 22658] 4063 
7983 5077 65484 


1 
45800 75959 ೨0644 


ENT TNT 


23518) 60948) 28386 $9534 

|__ 22445] 3008 
|__ 9975 |_ 3120 1180) 3300) 30 
48950] 21556 3768 35a os TT 
3466] 7337257 1000s] —asis 39855] 144674]. 


? Housless{ | WN 
37) 
|9| 
_ 95573] 
Il 1345291 
] 


28277 
S| 5239| 
| 


| __ 3017] 
461 


1 
3482 62648 
8 


1% 


1329844 2 £38 


| 
| 
IIR 25 
[1123 C07 


ರಾ 


y 


Annexure-2 
ಮಾಡಲಾಗಿರುವ 


LCQ-1951 


") 102011ನೇ ಸಾಲಿನಿಂದ ಈವರೆಗೆ ಅಲೆಮಾರಿ/ಅರೆ ಅಲೆಮಾರಿ ಯೋಜನೆಯಡಿ ಮಂಜೂರು 


(ಇಲಾಖಾ ಮನೆಗಳು ಸೇರಿದಂತೆ) 


ಪ್ರಗತಿ ಏವರ 


ಜಿಲ್ಲಾವಾರು ಮನೆಗಳ 


kya) 
wm 
py 
hq 
2 
[a] 


fo 
8 
[=] 
§ 
> 
2 
(41 


UttaraKannada 


